ಕರ್ನಾಟಕ ವಿಧಾನ ಪರಿಷತ್ತು 


1161 
ಶ್ರೀ ಕವಟಗಿಮಠ ಮಹಾಂತೇಶ 


ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
3 ಉತ್ತರಿಸುವ ದಿನಾಂಕ 23-12-2021 
ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 
ಕ್ರಸಂ] ಪಕ್‌ ತ್ತರ 
T 
ಅ) |ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯ 12 ಅತಿದಟ್ಟಣೆ ಕಾರಿಡಾರ್‌ 
ರಸ್ತೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಯ ಬಂದಿಲ್ಲ 
ಹೆಸರಿನಲ್ಲಿ ಅವ್ಯವಹಾರ ನಡೆಯುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
[i | 
ಆ) | ಬಂದಿದ್ದಲ್ಲಿ, ಅವ್ಯವಹಾರವನ್ನು ತಡೆಗಟ್ಟುವ 
ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಅನ್ನಯಿಸುವುದಿಲ್ಲ. 
ಕ್ರಮಗಳೇನು; 


ಇ) | ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವ 


ಯಾವ ರಸ್ತೆಗಳ ನಿರ್ಮಾಣ ಮತ್ತು 
| ನಿರ್ವಹಣೆ ಕಾಮಗಾರಿಗಳು ನಡೆಯುತ್ತಿವೆ; 


High Traffic Density Corridor ಯೋಜನೆ 


ಅಡಿಯಲ್ಲಿ Demo reach/stretch nw 2 
ರಸ್ತೆಗಳನ್ನು ಆಯ್ಕೆ ಮಾಡಿ ಅನುಮೋದನೆ 
ನೀಡಲಾಗಿರುತ್ತದೆ. ಸದರಿ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು 
ನಗರ ಭೂಸಾರಿಗೆ ನಿರ್ದೇಶನಾಲಯ (DULT) 
ಅಂತಿಮಗೊಳಿಸಿದ ವಿನ್ಯಾಸದಂತೆ ಕೈಗೊಳ್ಳಲಾಗಿದೆ. 

1. HDC-3: ಹಳೆ ಏರ್‌ಪೋರ್ಟ್‌ ರಸ್ತೆಯ 
ದೊಮ್ಮಲೂರ್‌ ಪೈಓವರ್‌ ಕಡೆಯಿಂದ ಹೆಚ್‌.ಎ.ಎಲ್‌ 
ವಿಮಾನ ನಿಲ್ದಾಣ ರಸ್ತೆಯ ಜಂಕ್ಷನ್‌ವರೆಗೆ (ಇಸ್ರೋ 
ಜಂಕ್ಷನ್‌ ಅಂಡರ್‌ಪಾಸ್‌ BBMP Battery Limits 
ಹೊರತುಪಡಿಸಿ) ಒಟ್ಟು ಉದ್ದ - 1.50 ಕಿ.ಮೀ. 


2. HDC-9: ಮಾಗಡಿ ರಸ್ತೆಯ ಕೊಟ್ಟಿಗೆಪಾಳ್ಯದಿಂದ 
ವಿಶ್ವನಿಡಂ ಜಂಕ್ಷನ್‌ ವರೆಗ ಉದ್ದ -1.10 ಕಿ.ಮೀ. 


ಈ) |ಸದರಿ ಕಾಮಗಾರಿಗಳಿಗೆ ಮಂಜೂರಾಗಿರುವ 
ಅನುದಾನವೆಷ್ಟು; ಯಾವ ಕಾಲಮಿತಿಯನ್ನು 
ಸದರಿ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲಾಗುವುದು; ಹಾಗೂ 
ಗುತ್ತಿಗೆದಾರರು ಸದರಿ ರಸ್ತೆಗಳನ್ನು 
ನಿರ್ವಹಣೆಯನ್ನು ಎಷ್ಟು ವರ್ಷಗಳ 
ಅವಧಿಯವರೆಗೆ ನಿರ್ವಹಿಸಬೇಕಾಗಿರುತ್ತದೆ? 
(ಮಾಹಿತಿ ಒದಗಿಸುವುದು) 


High Traffic Density Corridor ಯೋಜನೆ 
ಅಡಿಯಲ್ಲಿ Demo reach/stretch nಳಗನಿ 2 
ರಸ್ತೆಗಳನ್ನು ಆಯ್ಕೆ ಮಾಡಿ ಅನುಮೋದನೆ ನೀಡಲಾಗಿರುವ 
ಕಾಮಗಾರಿಗಳ ವಿವರ ಈ ಕಳಕಂಡಂತಿದೆ. 

1. HDC-3: ಹಳೆ ಏರ್‌ಪೋರ್ಟ್‌ ರಸ್ತೆಯ 


ದೊಮ್ಮಲೂರ್‌ ಪೈಓವರ್‌ ಕಡೆಯಿಂದ ಹೆಚ್‌.ಎ.ಎಲ್‌ 
ವಿಮಾನ ನಿಲ್ದಾಣ ರಸ್ತೆಯ ಜಂಕ್ಷನ್‌ವರೆಗೆ (ಇಸ್ರೋ 


ಜಂಕ್ಷನ್‌ ಅಂಡರ್‌ಪಾಸ್‌ BBMP Battery Limits 


ಹೊರತುಪಡಿಸಿ) ಒಟ್ಟು ಉದ್ದ - 1.50ಕ.ಮೀ, 
ಅಂದಾಜು ಮೊತ್ತ ರೂ.4.65 ಕೋಟಿಗಳು. (ಕಾಮಗಾರಿ 
ಶೇ.90% ರಷ್ಟು ಭೌತಿಕ ಪ್ರಗತಿಯಾಗಿದ್ದು 


ಪೂರ್ಣಗೊಳ್ಳುವ ಹಂತದಲ್ಲಿರುತ್ತದೆ) 


2. HDC-9: ಮಾಗಡಿ ರಸ್ತೆಯ ಕೊಟ್ಟಿಗೆಬಾಳ್ಯ್ಕದಿಂದ 
ವಿಶ್ವನಿಡಂ ಜಂಕ್ಷನ್‌ ವರೆಗ ಉದ್ದ - 110 ಕಿ.ಮೀ, 
ಅಂದಾಜು ಮೊತ್ತ ರೂ.4.70 ಕೋಟಿಗಳು. (ಕಾಮಗಾರಿ 
ಶೇ.65% ಭೌತಿಕ ಪ್ರಗತಿಯಾಗಿದ್ದು, ಪ್ರಸ್ತುತ 
ಡಾಂಬರೀಕರಣ ಕಾಮಗಾರಿ ಪ್ರಗತಿಯಲ್ಲಿದೆ.) 


ಸದರಿ ಕಾಮಗಾರಿಗಳು ಮುಕ್ತಾಯವಾದ ನಂತರ 
ಒಂದು ವರ್ಷದ ಅವಧಿಗೆ ದೋಷ ಬಾದ್ಯಾತಾ 
ಅವಧಿಯನ್ನು ನಿಗಧಿಪಡಿಸಲಾಗಿರುತ್ತದೆ. 


ನಅಇ 379 ಎಂಎನ್‌ವೈ 2021 


Wud 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


